ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾ೦ಕ 15ನೇ ಜುಲೈ, 2014 
(ಸಮಯ: ಬೆಳಗ್ಗೆ 10.೦೦ ಗಂಟೆಗೆ) 


1. ವರದಿಯನ್ನೊಪ್ಪಿಸುವುದು 


ಶ್ರೀ ಕೆ.ಬ. ಕೋಳೀವಾಡ್‌ (ಅಧ್ಯಕ್ಷರು, ಹಕ್ಕುಖಾಧ್ಯತಾ ಸಮಿತಿ) ಅವರು 
2೦13-14ನೇ ಸಾಅನ ಹಕ್ಕುಖಾಧ್ಯತಾ ಸಮಿತಿಯ ಮೊದಲನೇ 
ವರದಿಯನ್ಕೊಪ್ಪಿಸುವುದು. 


2. ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲಅನ ಚರ್ಚೆಗೆ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
24 ಇಂಧನ 


ಆ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ. ಚರ್ಚೆ 
ಹಾಗೂ ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦8 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
13 ಆಹಾರ ಮತ್ತು ನಾಗರೀಕ ಸರಬರಾಜು 


ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅ೦ಗೀಕರಿಸುವುದು 


ಕರ್ನಾಟಕ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, 2೦14 
ಶ್ರೀ ಶಿವರಾಜ್‌ ಎಸ್‌. ತಂಗಡಗಿ (ಸಣ್ಣ ನೀರಾವರಿ ಸಚಿವರು) ಅವರು:- 


ಅ) 2೦14 ನೇ ಸಾಅನ ಕರ್ನಾಟಕ ಕೆರೆ ಅಭಿವೃದ್ಧಿ ಪ್ರಾಧಿಕಾರ 


ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


ನ 


ಇ ಪಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹದಿನೇಳನೇ ಪಟ್ಟ 
ಆ) (1) ದಿನಾ೦ಕ ೦4.೦7.೭೦14ರ ಹತ್ತನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ ಗೃಹ ಸಚಿವರು 


ಶ್ರೀ ಜ.ಎನ್‌. ವಿಜಯಕುಮಾರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೇ: 1411218) 


(11) ದಿನಾಂಕ ೦೨.೦7.೭೦14ರ ಹದಿಮೂರನೇ 
ಪಟ್ಟಯಿಂದ ವರ್ಗಾವಣಿಗೊಂಡ - ಮುಖ್ಯಮಂತ್ರಿಯವರು 
ಶ್ರೀ ವಿ. ಸುನೀಲ್‌ಕುಮಾರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 193(252೨) 
(111) ದಿನಾ೦ಕ 11.೦7.2೦14ರ ಹದಿನೈದನೇ 
ಪಟ್ಟಂ೦ದ ವರ್ಗಾವಣೆಗೊಂಡ ; ಮುಖ್ಯಮಂತ್ರಿಯವರು 
ಶ್ರೀ ಮಾನಪ್ಪ ಡಿ. ವಜ್ಜಲ್‌ ಅವರ 
ಚುಕ್ಚೆ ಗುರುತಿನ ಪ್ರಶ್ನೆ ಸಂಖ್ಯೆ: 216(3111) 
(1%) ದಿನಾ೦ಕ 24.೦೮.೨೦14ರ ಎರಡನೇ 
ಪಟ್ಟಂಯ೦ದ ತಡೆಹಿಡಿಯಲಾದ ಕ್ತ ಮುಖ್ಯಮಂತ್ರಿಯವರು 
ಡಾ| ಗುರುಪಾದಪ್ಪ ನಾಗಮಾರಪಳ್ಳಿ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 24(267) 
(೪) ದಿನಾಂಕ 24.೦೮.೨೦14ರ ಎರಡನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ನಗರಾಭವೃದ್ಧಿ ಸಚಿವರು 
ಶ್ರೀ ಮಲ್ಲಕಾರ್ಜುನ ಸಿದ್ರಾಮಪ್ಪ ಖೂಖಾ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 26(215) 
(೪1) ದಿನಾಂಕ 24.೦೮.೨೦14ರ ಎರಡನೇ 
ಪಟ್ಟಿಯಿಂದ ತಡೆಹಿಡಿಯಲಾದ : ಮುಖ್ಯಮಂತ್ರಿಯವರು 
ಶ್ರೀ ಬಸವರಾಜ ರಾಯರೆಡ್ಡಿ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 28(230) 
(111) ದಿನಾಂಕ 24.೦೮.೨೦14ರ ಎರಡನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ; ಮುಖ್ಯಮಂತ್ರಿಯವರು 
ಶ್ರೀ ಮೋಹಿಯುದ್ದೀನ್‌ ಬಾವ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 30(79) 
ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಕ ಹದಿನೇಳನೇ ಪಣ್ಣ 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


My 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


